ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


407 (419) 
ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ 


ಸದಸ್ಯರ ಹೆಸರು ಚುನಾಯಿತರಾದವರು)" 0 

ಉತ್ತರಿಸುವ ದಿನಾಂಕ '09.03.2020 
ಉತ್ತರಿಸುವ ಸಚಿವರು 'ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 

ಕ್ರಸಂ. ಪ್ರಶ್ನೆ ' § ಉತ್ತರ 


(ಅ) | ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ 
ಮತ್ತು ತಾಲ್ಲೂಕು ಕೇಂದ್ರಕ್ಕಿರುವ 
) ಗ್ರಂಥಾಲಯಗಳು ಎಷ್ಟು: ಇದರ 
|ನಿರ್ವಹಣೆ ಕುರಿತಂತೆ ಮಾಹಿತಿ 
ಒದಗಿಸುವುದು? 


NR ; 


ಜಿಲ್ಲಾ/ನಗರ ಕೇಂದ್ರ ಗ್ರಂಥಾಲಯ, ಮಂಗಳೂರು (ದಕ್ಷಿಣ 
ಕನ್ನಡ ಜಿಲ್ಲೆ ಕಛೇರಿಯ. ಅಧೀನದಲ್ಲಿ ಒಟ್ಟು 34 
ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಜಿಲ್ಲಾ ಕೇಂದ್ರ 
ಗ್ರಂಥಾಲಯ, ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ 1 
ಗ್ರಂಥಾಲಯಗಳು ಹಾಗೂ ನಗರ ಕೇಂದ್ರ ಗ್ರಂಥಾಲಯ, 
ಮಂಗಳೂರು ವ್ಯಾಪ್ತಿಯಲ್ಲಿ 20 ಗ್ರಂಥಾಲಯಗಳು ಇರುತ್ತವೆ. 


ಜಿಲ್ಲಾ ಕೇಂದ್ರ ಗ್ರಂಥಾಲಯ, ದಕ್ಷಿಣ ಕನ್ನಡ 
ವ್ಯಾಪ್ತಿಯಲ್ಲಿನ ಗ್ರಂಥಾಲಯಗಳನ್ನು ಸಾರ್ವಜನಿಕ 
ಗ್ರಂಥಾಲಯ 'ಕಾಯ್ಲ್ದೆ 1965, ಸಾರ್ವಜನಿಕ ಗ್ರಂಥಾಲಯ 
ಲೆಕ್ಕಪತ್ರ ನಿಯಮಗಳು 1975 ರನುಸಾರ ಸರ್ಕಾರದಿಂದ 
ಒದಗಿಸಲಾಗುವ ಭೂ. ಕಂದಾಯ ಹಾಗೂ ನಗರ ಸಭೆ, ಪುರಸಭೆ, 
ನಗರ/ಪಟ್ಟಣ ಪರಿಚಾಯತಿಗಳಿಂದ ಬರುವ ಗ್ರಂಥಾಲಯ 
ಕರದಿಂದ ನಿರ್ವಹಣೆ ಮಾಡಲಾಗುತ್ತಿದೆ. 


“ಪಗರ ಕೇಂದ್ರ ಗ್ರಂಥಾಲಯ, ಮಂಗಳೂರು 
ವ್ಯಾಪ್ತಿಯಲ್ಲಿನ ಗ್ರಂಥಾಲಯಗಳನ್ನು ಸಾರ್ವಜನಿಕ 
ಗ್ರಂಥಾಲಯ ಇಲಾಖೆ ಕಾಯ್ದೆ 1965, ಲೆಕ್ಕ ಪತ್ರ ನಿಯಮಗಳು 
1975ರನುಸಾರ ಸರ್ಕಾರದಿಂದ ಬಿಡುಗಡೆಯಾಗುವ ನಗರ ಸುಂಕ 
ಪರಿಹಾರ ಧನದಿಂದ ಬಿಡುಗಡೆಯಾಗುವ ಅನುದಾನ ಹಾಗೂ 
ಮಹಾನಗರ ಪಾಲಿಕೆಯಿಂದ ಸಂಗ್ರಹವಾಗುವ ಗ್ರಂಥಾಲಯ 
ಕರದಿಂದ ನಿರ್ವಹಣೆ ಮಾಡಲಾಗುತ್ತಿದೆ. 


ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳ ವ್ಯಾಪ್ತಿಯಲ್ಲಿ ಬರುವ 
ಗ್ರಂಥಾಲಯಗಳನ್ನು ಉಪ ನಿರ್ದೇಶಕರು ಹಾಗೂ ನಗರ ಕೇಂದ್ರ 
ಗ್ರಂಥಾಲಯಗಳ ವ್ಯಾಪ್ತಿಯಲ್ಲಿ ಬರುವ ಗ್ರಂಥಾಲಯಗಳನ್ನು 
ಮುಖ್ಯ ಗ್ರಂಥಾಲಯಾಧಿಕಾರಿಯವರು ನಿರ್ವಹಣೆ 
ಮಾಡುತ್ತಿರುತ್ತಾರೆ. 


ಸಂಖ್ಯೆ: ಇಡಿ 35 ಎಲ್‌ಐಬಿ 2020 


(ಎಸ್‌. ಸುರೇಶ್‌ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


